ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 15 ನೇ ಡಿಸೆಂಬರ್‌, 2020 
ಕೋಲಾರ ನಗರಸಭೆ ವ್ಯಾಪ್ತಿಯ ರಸ್ತೆಗಳ ಗಡಿಯನ್ನು ಗುರುತಿಸುವ ಕುರಿತು 
ಶ್ರೀ ಕೆ. ಗೋವಿಂದ ರಾಜ್‌(ವಿಧಾನಸಭೆಯಿಂದ ಚುನಾಯಿತರಾದವರು ) - 
665 (771) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 
(ಅ) ಕೋಲಾರ ನಗರಸಭೆಯ ವ್ಯಾಪ್ತಿಯ ರಸ್ತೆಗಳ ಗಡಿಯನ್ನು ಗುರುತಿಸಲಾಗಿದೆಯೇ; 


(ಆ) ಈ ರಸ್ತೆಗಳ ಗಡಿಯನ್ನು ಗುರುತಿಸುವಾಗ ಸರ್ಕಾರ ಅನುಸರಿಸಿರುವ ಮಾನದಂಡಗಳೇನು; ಈ ರಸ್ತೆಗಳ ಗಡಿಯನ್ನು ಯಾವ 
ವೈಜ್ಞಾನಿಕ ಆಧಾರದ ಮೇಲೆ ಗುರುತಿಸಲಾಗಿದೆ; 


(ಇ) ಈ ರಸ್ತೆಗಳ ಗಡಿಯನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದೆಯೇ; 


(ಈ) ಹಾಗಿಲ್ಲದಿದ್ದಲ್ಲಿ, ಜನಪ್ರತಿನಿಧಿಗಳ ಹಾಗೂ ಜನಸಾಮಾನ್ಯರ ಗಮನಕ್ಕೆ ತರದಿರಲು ಕಾರಣಗಳೇನು? 


